ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1085 (1397) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ವ್ಯಾಪ್ತಿಗೆ ಸಂದಾಯವಾಗುತಿರುವ ವಿವಿಧ ರೀತಿಯ 
ರಾಜಧನಗಳ ಬಗ್ಗೆ 


(ಅ) ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ವ್ಯಾಪ್ತಿಗೆ ಸಂದಾಯವಾಗುತಿರುವ 
ವಿವಿಧ ರೀತಿಯ ರಾಜಧನಗಳ ವಾರ್ಜಿಕ ಮೊತ್ತ ಎಷ್ಟು; (ಜಿಲ್ಲಾವಾರು ಮತ್ತು 
ತಾಲ್ಲೂಕುವಾರು ಮಾಹಿತಿ ನೀಡುವುದು) ರಾಜಧನ ನಿಗದಿಪಡಿಸುವಲ್ಲಿ ಸರ್ಕಾರದ 
ನೀತಿ ನಿಯಮಗಳು ಮತ್ತು ಮಾನದಂಡಗಳು ಯಾವುವು; 


(ಆ) ಕಳೆದ ಮೂರು ವರ್ಷಗಳಲ್ಲಿ ರಾಜಧನ ಪರಿಷ್ಕರಣೆ ಮಾಡಲಾಗಿದೆಯೇ; 
ಹಾಗಿದ್ದಲ್ಲಿ, ಪರಿಷ್ಠರಣೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತಿರುವ ಹೆಚ್ಚುವರಿ 
ಮೊತ್ತದ ಪ್ರಮಾಣ ಎಷ್ಟು; (ಜಿಲ್ಲಾವಾರು ಮತ್ತು ತಾಲ್ಲೂಕುವಾರು ಮಾಯಿತಿ 
ನೀಡುವುದು) 


(ಇ) ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಉಪ ಖನಿಜ ಗಣಿಗಾರಿಕೆ ಮತ್ತು 
ಪರವಾನಿಗೆ ಇಲ್ಲದ ಸಾಗಾಣಿಕ£ ಯಂತ್ರ ಅಕುಮ ವ್ಯವಹಾರಗಳಲ್ಲಿ 
ತೊಡಗಿಸಿಕೂಂಡಿರುವ ಎಷ್ಟು ಪ್ರಕರಣಗಳನ್ನು ಗುರುತಿಸಿ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ; (ಜಿಲ್ಲಾವಾರು ಮತ್ತು ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಈ) ಕರ್ನಾಟಿಕ ಉಪ ಖನಿಜ ರಿಯಾಯಿತಿ ಕಾಯ್ದೆ (ತಿದ್ದುಪಡಿ), 2020ರಲ್ಲಿ 
ನಮೂದಿತ ಪ್ರಮುಖ ಪರಿಣಾಮಕಾರಿ ಅಂಶಗಳು ಯಾವುವು ? 


